ಕರ್ನಾಟಕ ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 761(770) 


ಸದಸ್ಯರ ಹೆಸರು : ಶ್ರೀಮತಿ.ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


2021-22ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ, 
22ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ, | ಆನ್‌ಲೈನ್‌ ತರಗತಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ, 
ಆನ್‌ಲೈನ್‌ ತರಗತಿಗಳನ್ನು ಸಂಪೂರ್ಣವಾಗಿ | ವಿದ್ಯಾರ್ಥಿಗಳನ್ನು ಆಫ್‌ಲೈನ್‌ ತರಗತಿಗಳನ್ನೇ 
ನಿಲ್ಲಿಸಿ, ವಿದ್ಯಾರ್ಥಿಗಳನ್ನು ಆಫ್‌ ಲೈನ್‌ | ತೆಗೆದುಕೊಳ್ಳಬೇಕೆಂದು ಕಡ್ಡಾಯಗೊಳಿಸಿರುವುದಿಲ್ಲ. 
ತರಗತಿಗಳನ್ನೇ ತೆಗೆದುಕೊಳ್ಳಬೇಕೆಂದು | 
ಕಡ್ಡಾಯ ಮಾಡಿರುವುದು ಸರ್ಕಾರ ಗಮನಕ್ಕೆ 
ಬಂದಿದೆಯೇ; 


ಬಂದಿದ್ದಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳ ಈ ರೀತಿಯ | ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಅವೈಜ್ಞಾನಿಕ ನಿರ್ಣಯದಿಂದ ಪಾಲಕರು | ರವರ ಸುತ್ತೋಲೆ ಸಂಖ್ಯೆ.ಸಿ4(6)ಪೌ.ಶಿ/ಶಾ.ಕಾ.ಪ್ರ/48/ 


ಅತಂಕಕ್ಕೊಳಗಾಗಿದ್ದು, ಕೋವಿಡ್‌ ಹಿನ್ನೆಲೆಯಲ್ಲಿ 
ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೈಬ್ರಿಡ್‌ 
(ಅನ್‌ ಲೈನ್‌ ಮತ್ತು ಆಫ್‌ ಲೈನ್‌ ಎರಡೂ) 
ಮಾದರಿಯಲ್ಲಿ ತರಗತಿಗಳನ್ನು ನಡೆಬೇಕಂಬ | ಕಲೆಗಳನ್ನು ಪ್ರಾರಂಭಿಸಲು ಅನುಮತಿಸಲಾಗಿದೆ. 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು; ಮುಂದುವರೆದು, ದಿನಾಂಕ: 21/10/207ರಲ್ಲಿ 0 ರಿಂದ 


2021-22, ದಿನಾಂಕ;04.10.2021 ರಲ್ಲಿ 6 ರಿಂದ 10ನೇ 


ತರಗತಿಯವರೆಗೆ ಪೂರ್ಣ ಪ್ರಮಾಣದಲ್ಲಿ ಭೌತಿಕವಾಗಿ 


೦5ನೇ ತರಗತಿ (ರಾಜ್ಯದಲ್ಲಿನ ಎಲ್ಲಾ ಸರ್ಕಾರಿ, ಅನುದಾನಿತ 
ಮತ್ತು ಅನುದಾನರಹಿತ) ಶಾಲೆಗಳನ್ನು ಹಂತ ಹಂತವಾಗಿ 
ಷರತ್ತುಗಳನ್ನು ವಿಧಿಸಿ ಭೌತಿಕವಾಗಿ ಆರಂಭಿಸಲು ಒಪ್ಪಿಗೆ 
ಸೂಚಿಸಿದೆ. ಶಾಲೆಗಳಿಗೆ ಹಾಜರಾಗುವಂತಹ ಮಕ್ಕಳ 
ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯಪಡಿಸಲಾಗಿದೆ. 


ಕೋವಿಡ್‌ ಹಿನ್ನಲೆಯಲ್ಲಿ ಹೈಬ್ರಿಡ್‌ (ಅನ್‌ ಲೈನ್‌] ' ಆನ್‌ಲೈನ್‌ ಮತು ಆಫ್‌ ಲೈನ್‌ ಎರಡೂ ತರಗತಿಗಳನ್ನು 
ಮತ್ತು ಆಫ್‌ ಲೈನ್‌ ಎರಡೂ) ಮಾದರಿಯಲ್ಲಿ | ನಡೆಸದಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಯಾವುದೇ 
ತರಗತಿಗಳನ್ನು ಸಡೆಸದಿರುವ ಖಾಸಗಿ ಶಿಕ್ಷಣ | ದೂರುಗಳು ಸ್ವೀಕೃತಿಯಾಗಿರುವುದಿಲ್ಲ. 
ಸಂಸ್ಥೆಗಳ ಮೇಲೆ ಸರ್ಕಾರ ಇದುವರೆಗೆ ಏನು 
ಕ್ರಮ ಕೈಗೊಂಡಿದೆ? 


ಇಪಿ 407 ಪಿಜಿಸಿ 2021 


ಪ್ರಾಥಮಿಕ ಮ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


